ಕರ್ನಾಟಕ ವಿಧಾನ ಪರಿಷತ" K 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 1315 
2. ಸದಸ್ಯರ ಹೆಸರು . ಶ್ರೀ ಎನ್‌. ರವಿಕುಮಾರ್‌ K 

3. ಉತ್ತರಿಸುವ ದಿನಾಂಕ *:23-09-2021 

4. ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿ 

ಕ್ರ.ಸಂ ಪ್ರಶ್ನೆ ಉತ್ತರ , 

ಅ) ಕಳೆದ 3 ವರ್ಷಗಳಲ್ಲಿ | ಕಳೆದ 3 ವರ್ಷಗಳಲ್ಲಿ ಭ್ರಷ್ಟಾಚಾರ ವಿಗ್ರಹ 
ಉಪನೋಂದಣಾಧಿಕಾರಿ, ಕಛೇರಿಗಳ | ದಳದಲ್ಲಿ ಉಪನೋಂದಣಾಧಿಕಾರಿ ಹಾಗೂ 
| ಮೇಲೆ ಎಷ್ಟು ಬಾರಿ ಎಸಿಬಿ ದಾಳಿ! ಅವರ ಕಛೇರಿ ಮೇಲೆ ಶೋಧನೆ (earch) 
ನಡೆಸಿದೆ. ಈ ಸಂದರ್ಭದಲ್ಲಿ ಎಷ್ಟು! ಕುರಿತಂತೆ ಒಟ್ಟು 41 ಪ್ರಕರಣಗಳನ್ನು 
ಉಪನೋಂದಹಾಧಿಕಾರಿಗಳನ್ನು ದಾಖಲಿಸಿಕೊಂಡು ಶೋಧನೆ (Search) 
ಅಂಚ ಪಡೆದ ನೆಲೆಯಲ್ಲಿ | ಕೈಗೊಳ್ಳಲಾಗಿದೆ. ಇವುಗಳ ಪೈಕಿ ಲಂಚ ಪಡೆದ 
ಬಂಧಿಸಲಾಗಿದೆ. ಆರೋಪದ ಮೇಲೆ ಒಟ್ಟು. 6 ಪ್ರಕರಣ 

ದಾಖಲಿಸಿಕೊಂಡು 6 ಜನ ಉಪ 
ನೋಂದಣಾಧಿಕಾರಿಗಳನ್ನು ಬಂಧಿಸಿ ಕ್ರಮ 
ಕೈಗೊಳ್ಳಲಾಗಿದೆ. 

ಆ) [ಮಾಜಿ ಮುಖ್ಯಮಂತಿಗಳು 
ಉಪಸೋಂದಣಾಧಿಕಾರಿ ಕಛೇರಿಗಳು 
ಭ್ರಷ್ಠಾಚಾರದ ನೆಲೆಗಳಾಗಿರುವ ಬಗ್ಗೆ ಇಲ್ಲ 
ಪತ್ರ ಬರೆದಿರುವುದು ಸರ್ಕಾರದ 
ಗಮನಕೆ ಬಂದಿದೆಯೇ: ಈ ಕುರಿತು 
ಯಾವ ಕ್ರಮ ಕೈಗೊಳ್ಳಲಾಗಿದೆ. 

ಇ) ಕಳೆದ 3 ವರ್ಷಗಳಲ್ಲಿ ಆದಾಯಕ್ಕಿಂತ | ಕಳೆದ 3 ವರ್ಷಗಳಲ್ಲಿ ಆದಾಯಕ್ಕಿಂತ ಹೆಚ್ಚಿನ 


ಹೆಚ್ಚಿನ . ಆಸ್ಲಿ ಹೊಂದಿರುವ 
ಕಾರಣಕ್ಕಾಗಿ } -ಐಷ್ಟು 
ಉಪನೋಂ೦ದಹಾಧಿಕಾರಿಗಳ ಮೇಟಿ 
ಎಸಿಬಿ ದಾಳಿಗಳಾಗಿವೆ; ಸದರಿ 
ಉಪನೋಂದಣಾಧಿಕಾರಿಗಳ ಮೇಟಿ 


ಯಾವ ಕ್ರಮ ಕೈಗೊಳ್ಳಲಾಗಿದೆ? 


ಆಸ್ತಿ ಹೊಂದಿರುವ ಕಾರಣಕ್ಕಾಗಿ 01 
ಉಪನೋಂದಣಾಧಿಕಾರಿ ಮೇಲೆ ದಾಳಿ(ಡಿ.ಎ) 
ಪ್ರಕರಣ ದಾಖಲಿಸಿಕೊಂಡು ದಾಳಿ 
ಮಾಡಲಾಗಿದೆ. ಸದರಿಯವರನ್ನು 
ಅಮಾನತ್ತು ಮತ್ತು ಲೀನ್‌ ಬದಲಾವಣೆಗೆ 
ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಕ್ಕೆ ಪತ್ರ 
ಬರೆಯಲಾಗಿದೆ. 


. ಸಂಖ್ಯೆ: ಸಿಆಸುಇ 37 ಎಸಿಬಿ 2021 (ಇ-ಆಪೀಸ್‌) 


N 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


